ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1 370 

2 ಸದಸ್ಯರಹೆಸರು ಶ್ರೀ ಬಿ.ಜಿ. ಪಾಟೀಲ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತ್ರು) 

3 ಉತ್ತರಿಸುವ ದಿನಾಂಕ 10.12.2020 

4 ಉತ್ತರಿಸುವ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಯವರು 
ಕ್ರ. | ] 
ಈ | ಪ್ರಶ್ನೆ ಉತ್ತರ 
ಸಂ 


(ಅ) | 


ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ಧಿ 
ಮಂಡಳಿಗೆ ಪ್ರಸಕ್ತವಾಗಿ ಘೋಷಿಸಲಾದ 
ಅನುದಾನ. . ಎಷ್ಟು; -: ಕಳೆದ ವರ್ಷಕ್ಕೆ 
ಹೋಲಿಸಿದರೆ ಎಷ್ಟು 
ಮೊತ್ತಕಡಿಮೆಯಾಗಿದೆ; ಇಲ್ಲಿಯವರೆಗೆ 
ಎಷ್ಟು ಅನುದಾನ ಬಿಡುಗಡೆಯಾಗಿದೆ; 
(ವಿವರ ನೀಡುವುದು) 


1 ಕೋಟಿಗಳಷ್ಟು ಕಡಿಮೆ ಹಂಚಿಕೆಯಾಗಿರುತ್ತದೆ. 


ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ದಿ ಮಂಡಳಿಗೆ 
2020-21ನೇ ಸಾಲಿನಲ್ಲಿ ರೂ.113186 ಕೋಟಿಗಳ 
ಅನುದಾನ ಹಂಜಿಕೆಯಾಗಿರುತ್ತದೆ. ಕಳೆದ ವರ್ಷದಲ್ಲಿ 
2019-20ನೇ ಸಾಲಿನಲ್ಲಿ ಹಂಚಿಕೆಯಾದ ಅನುದಾನ 
ರೂ.1500.00 ಕೋಟಿಗಳು " ಕಳೆದ ವರ್ಷಕ್ಕೆ 
ಹೋಲಿಸಿದರೆ ವ್ಯತ್ಯಾಸದ ಮೊತ್ತ ರೂ.368.14 


ಈವರೆವಿಗೆ ಮಂಡಳಿಗೆ 2 ಕಂತುಗಳ ಅನುದಾನ 
ರೂ.544 04ಕೋಟಿಗಳು ಬಿಡುಗಡೆಯಾಗಿರುತ್ತದೆ. 


(ಆ) | ಬಿಡುಗಡೆಯಾದ ಅನುದಾನದಲ್ಲಿ | 2020-21ನೇ ಸಾಲಿನಲ್ಲಿ ಮಂಡಳಿಗೆ 
ರೂಪಿಸಲೂಬ ಕ್ರಿಯೋಯೋಜನೆ ಏನು; | ರೂ.1131.86ಕೋಟಿ ನಿಗದಿಯಾಗಿದ್ದ, ಹಿಂದಿನ 
ಪೂರ್ಣಪ್ರಮಾಣದಲ್ಲಿ ಮಂಡಳಿ | ಸಾಲುಗಳಲ್ಲಿ ಹೆಚ್ಚುವರಿಯಾಗಿ ಕ್ರಿಯಾಯೋಜನೆ 
ರಚನೆಯಾಗುವುದು ಯಾವಾಗ; (ವಿವರ | ಯಲ್ಲಿ ಸೇರ್ಪಡೆಗೊಂಡು ಅನುಮೋದನೆಯಾಗಿ 
] ನೀಡುವುದು) ಪ್ರಾರಂಭವಾಗದೇ ಇದ್ದ ಕಾಮಗಾರಿಗಳನ್ನು ಪ್ರಸಕ್ತ 

ಸಾಲಿನಲ್ಲಿ ಅನುಷ್ಠಾನಗೊಳಿಸಲು ಅನುಮತಿ 
ನೀಡಲಾಗಿದೆ. 

ಮಂಡಳಿ ರಚನೆಯ ಬಗ್ಗೆ ಶೀಘ್ರದಲ್ಲಿ ಅಗತ್ಯ 
ಕ್ರಮಪಹಿಸಲಾಗುವುದು. 

(ಇ) | ಮಂಡಳಿಯಡಿ ಪ್ರತ್ಯೇಕ ಇಂಜಿಯರಿಂಗ್‌ | 


ವಿಭಾಗ ರಚನೆಯ ಪ್ರಸ್ತಾಪ ಸರ್ಕಾರದ 
ಮುಂದಿದೆಯೆಳ (ವಿವರ ನೀಡುವುದು) 


ಇಲ್ಲ 


ಸಂಖ್ಯೆ: ಪಿಡಿಎಸ್‌ 73 ಹೆಚ್‌ಕೆಡಿ 2020 


ಭೆ 


(ಬಿ.ಎಸ್‌.ಯಡಿಯೂರಪ್ಪ), 
ಮುಖ್ಯಮಂತ್ರಿ 


